ಅ) 


ಕರ್ನಾಟಕ ವಿಧಾನ ಪರಿಷತು 


ಮೈಸೂರು ಮತ್ತು ಚಾಮರಾಜನಗರ 
ಜಿಲ್ಲೆಗಳಲ್ಲಿ ಎಷ್ಟು ದೇವಸ್ಥಾನಗಳ 
ಅಭಿವೃದ್ಧಿಗಾಗಿ ಅನುದಾನವನ್ನು ಬಿಡುಗಡೆ 
ಮಾಡಲಾಗಿದೆ; ಎಷ್ಟು ಅನುದಾನವನ್ನು 
ಯಾವ ಯಾವ ದೇವಸ್ಥಾನಗಳಿಗೆ ಮಂಜೂರು 
ಮಾಡಲಾಗಿದೆ: (ತಾಲ್ಲೂಕುವಾರು ಮಾಹಿತಿ 


ನೀಡುವುದು) 


ಆರ್‌ ಧರ್ಮಸೇನ 


22-12-2021 


ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


2021-22ನೇ ಸಾಲಿನಲ್ಲಿ ಸಬೆಂಬರ್‌ 2021ರ ಅಂತ್ಯಕ್ಕೆ ಈ ಕೆಳಕಂಡ 
ಯೋಜನೆಗಳಡಿ ಮೈಸೂರು ಜಿಲ್ಲೆಗೆ ರೂ.101.520ಕ್ಷಗಳ ಅನುದಾನ 
ಮುತ್ತು ಚಾಮರಾಜನಗರ ಜಿಲ್ಲೆಗೆ ಡೂ.18.73ಲಕ್ಷೆಗಳ ಅನುದಾನ ಬಿಡುಗಡೆ 


ಮಾಡಲಾಗಿದೆ. 


ಆರ್ಥಿಕ 2021-22ರ ನವೆಂಬರ್‌ ಅಂತ್ಯಕ್ಕೆ 


ದುರಸ್ಥಿ/ಜೀರ್ಣೋದ್ಧಾರ/ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪ್ರಸಕ್ಷ ಸಾಲಿನಲ್ಲಿ 
ಮೈಸೂರು ಜಿಲ್ಲೆಯ 6 ಸಂಸ್ಥೆಗಳಿಗೆ ಒಟ್ಟು ರೂ.50.00ಲಕ್ಷ ಅನುದಾನ 
ಬಿಡುಗಡೆಯಾಗಿರುತ್ತದೆ. ಚಾಮರಾಜನಗರ ಜಿಲ್ಲೆಗೆ ಅನುದಾನ 
ಮಂಜೂರಾಗಿರುವುದಿಲ್ಲ. ವಿವರ ಅನುಬಂಧದಲ್ಲಿ ಒದಗಿಸಿದೆ. 

ಆರಾಧನಾ ಯೋಜನೆ/ಪರಿಶಿಷ್ಠ ಜಾತಿ ಉಪಯೋಜನೆ/ಗಿರಿಜನ 
ಉಪಯೋಜನೆಯಡಿ ಪ್ರತಿ ವಿಧಾನ ಸಭಾ ಕ್ಷೇತ್ರಕ್ಕೆ ಹಂಚಿಕೆ ಮಾಡಿ ಬಿಡುಗಡೆ 
ಮಾಡುತ್ತಿದ್ದು, ಪ್ರಸಕ್ತ ಸಾಲಿನಲ್ಲಿ 2 ಕಂತುಗಳ ಅನುದಾನವನ್ನು 
ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಲಾಗಿರುತ್ತದೆ. 

ಸದರಿ ಅನುದಾನವನ್ನು ಯೋಜನೆಯ ಮಾರ್ಗಸೂಚಿಗಳನ್ವಯ ಆರಾಧನಾ 
ಸಮಿತಿ ಮತ್ತು ಜಿಲ್ಲಾ ಉಪ ಸಮಿತಿಯಲ್ಲಿ ಆಯ್ಕೆ ಮಾಡಿ ಸಂಬಂಧಪಟ್ಟ ಅರ್ಹ 
ದೇವಾಲಯಕ್ಕೆ ಬಿಡುಗಡೆ ಮಾಡಲು ಕ್ರಮ ವಹಿಸಲಾಗುತ್ತದೆ. 


ಆಯವ್ಯಯದಲ್ಲಿ ದೇವಸ್ಥಾನಗಳ ಅಭಿವೃದ್ಧಿಗೆ ಒದಗಿಸಿದ ಅನುದಾನದ 
ಮೊತ್ತಕ್ಕಿಂತ ರಾಜ್ಯದ ಧಾರ್ಮಿಕ ಸಂಸ್ಥೆಗಳ ಅನುದಾನದ ಕೋರಿಕೆ/ಬೇಡಿಕೆ 
ಪ್ರಮಾಣ ಹೆಚ್ಚಿದ್ದು, ಆಯ ವ್ಯಯದಲ್ಲಿನ ಲಭ್ಯತೆಗನುಗುಣಾಗಿ ಅನುದಾನವನ್ನು 
ಬಿಡುಗಡೆ ಮಾಡುತ್ತಿದೆ, 
ಧಾರ್ಮಿಕ ದತ್ತಿ ಇಲಾಖೆಯ ವಿವಿಧ ಯೋಜನೆಗಳಡಿ ಅನುದಾನ ಬಿಡುಗಡೆ 
ಮಾಡುವ ಬಗ್ಗೆ ಈ ಕೆಳಕಂಡ ಮಾರ್ಗಸೂಚಿಗಳನ್ನು ಹೊರಡಿಸಿರುತ್ತದೆ ವಿವರ ಈ 
ಕೆಳಕಂಡಂತಿರುತ್ತದೆ. 


ಹಲವಾರು ದೇವಸ್ಥಾನಗಳ ಆಡಳಿತ ಮಂಡಳಿಯವರು 
ಹಲವಾರು ವರ್ಷಗಳಿಂದ ಅನುದಾನಕ್ಕಾಗಿ ಬೇಡಿಕೆ 
ಇಡುತ್ತಿದ್ದರೂ ಇದುವರೆಗೆ ನೀಡದಿರಲು ಕಾರಣವೇನು: 
ಅನುದಾನ ನೀಡಿಕೆಗೆ ಇರುವ ಮಾನದಂಡಗಳೇನು; 


‘ 


[ ಸರಾರರಮಾರ್ಗಸುಚಿವಿರರ 


ವಾ್‌ ಸುತ್ತೋಲೆ ಸಂಖ್ಯೆ: ಕಂಇ 95 Maciel 
2010 ದಿನಾಂಕೆ; 20-09-2010 


ಮ ಸರ್ಕಾರದ ಅದೇಶ ಸಂಖ್ಯೆ-ಕಂಇ 67 
2007, ದಿನಾಂಕ. 
10.10.2008, ಮತ್ತು ಸರ್ಕಾರದ 
ಆದೇಶ ಸಂಖ್ಯೆ-ಕಂಇ 208 ಮುಅಬಿ 
201, ದಿನಾಂಕ. 4.೦09.201. 
ಪರಿಶಿಷ್ತ ಜಾತಿ ಉಪಯೋಜನೆ/ | ಸರ್ಕಾರದ ಆದೇಶ ಸಂಖ್ಯೆ- ಕಂಇ 189 
ಗಿರಿಜನ ಉಪಯೋಜನೆ ಮುಅಬಿ'201, ದಿನಾಂಕೆ.19.09.201 
ಕಳೆದ ಎರಡು ವರ್ಷಗಳಲ್ಲಿ ಮೈಸೂರು ಜಿಲ್ಲೆಗೆ ಒಟ್ಟು 
| 
ರೂ.1313.59ಟಕ್ಷಗಳ ಅನುದಾನ ಮತ್ತು ಚಾಮರಾಜನಗರ ಜಿಲ್ಲೆಗೆ ಒಟ್ಟು 
ರೂ.534.04ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 
ಮಾನ್ಯ ಸಚಿವರು/ ಮಾನ್ಯ ಶಾಸಕರು/ ಜಿಲ್ಲಾಧಿಕಾರಿಗಳು/ 
ಸಾರ್ವಜನಿಕರು/ ಸಂಘ ಸಂಸ್ಥೆಗಳಿಂದ ಅನುದಾನ ಕೋರಿ ಹೆಚ್ಚಿನ 


ಅನುದಾನ ಬೇಡಿಕೆ ಇದ್ದು, ಪ್ರತಿ ಆಯವ್ಯಯದಲ್ಲಿ ಒದಗಿಸಿದ ಅನುದಾನದ 
ಲಭ್ಯತೆಗನುಗುಣವಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತದೆ. 


ಮೇಲ್ಕಂಡ ಜಿಲ್ಲೆಗಳಿಗೆ ಕಳೆದ ಎರಡು ವರ್ಷಗಳಲ್ಲಿ 
ನೀಡಿರುವ ಒಟ್ಟು ಅನುದಾನ ಎಷ್ಟು: ಇನ್ನೂ ಎಷ್ಟು 
ಬೇಡಿಕೆ ಇದೆ: ಬಿಡುಗಡೆ ಮಾಡುವುದು ಯಾವಾಗ? 


ಸಂಖ್ಯೆ: ಕಂಇ 262 ಮುಸಪ್ರ 2021 Bs —— 
ಸ 


cere ಇ. ಜೊಲ್ಪೆ' 
ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


'ಎರುತ್ಲಿ ಗುರುತಿಸ ಅತ ನಂಬಿ" 1065 ನ 


ಚಾಮರಾಜನಗರ ಜಿಲ್ಲೆ 
ಅನುಬಂಧ 


201೨-2೦ 


ಗಿರಿಜನ 
ಉಪಯೋಜನೆ 


ಮೈಸೂರು.ಜಿಲ್ಲೆ 


ಅನುಬಂಥ 
2೦19-2೦ 
ಕೆ. ತಾಲ್ಲೂಕು ವಿಧಾನ ಸಭಾ ಕ್ಷೇತ್ರ] ಸಾಮಾನ್ಯ ಅನುದಾನ ಆರಾಧನಾ ಪರಿಶಿಷ್ಟಜಾತಿ ಗಿರೆಜನೆ 
ಸಂ ಉಪ ಯೋಜನೆ | ಉಪಯೋಜನೆ 
ಸಂಕ್ಥ್‌ [| ಮೊತ್ತ ಸಂಸ್ಥ "[ ಮೊತ್ತ] ಸಂಕ] ಮೊತ್ತ | ಸಂಸ್ಥೆ ಮೊತ್ತ 
ಕೃಷ್ಣರಾಜ 0 | 0.0೦ 5 424 5 6.76 1 1016 
ಚಾಮರಾಜ 29 69.೦೦ 2 424 rd 6.76 1 1016 
a ಸ್‌ ಪ ನರರ = 
* | ಮೈಸೂರು ಚಾಮುಂಡೇಶ್ವರಿ SN EE 
5 | ಟಿ.ನರಸೀಪುರ ಟಿ.ನರಸೀಪುರ 2] SP 
6 | ನಂಜಗೂಡು . | ಸಂಜಿಗೂಡು ' Nad Mk 
7 | ಮೈಸೂರು/ಸಂಜನಗೂಡು | ವರುಣಾ ೩೦೦ 
1ಟಿ.ನರಸೀಪುರ 
8 | ಹುಣಸೂರು ಹುಣಸೂರು ೦೪೦ ತ 
° | ಕೆ.ಆರ್‌.ನಗರ ಕೆ.ಆರ್‌.ನಗರ ಫಲ | ' 13 
'೨ | ಪಿರಿಯಾಪಟ್ಟಣ ಪಿರಿಯಾಪಟ್ಟಣ A a 
"1 | ಹೆಚ್‌.ಡಿ.ಕೋಟೆ ಹೆಚ್‌.ಡಿ.ಕೋಟೆ 3 26:೦೦ 3 


ಬಣ್ಣ] 73 | 2ರರರರ | ಇತ 


2೦2೦-೦21 


ವಿಧಾನ ಸಛಾಕ್ಲೇತ್ರ] ಸಾಮಾನ್ಯ ಅನುದಾನ 


ಕೃಷ್ಣರಾಜ 
[J 
ಚಾಮರಾಜ 


ನರಸಿಂಹರಾಜ 


ಚಾಮುಂಡೇಶ್ವರಿ 


ಟಿ.ನರಸೀಪುರ ಟಿ.ನರಸೀಪುರ 


ನೆಂಜಗೂಡು ನಂಜಗೂಡು 


ಮೈಸೂರು/ನಂಜನಗೂಡು | ವರುಣಾ 
ಟಿ.ನರಸೀಪುರ 


ಹುಣಸೂರು 


ಕೆ.ಆರ್‌.ನಗರ 


ಪಿರಿಯಾಪಟ್ಟಣ 


ಹೆಚ್‌.ಡಿ.ಕೋಟೆ 


ಕುಟ್ಟು 


DO 


~Rವ 


ಪರ್ಕಾರದ ಆದೇಶ ಸಂಖ್ಯೆ: ಶಂಇ 34 ಮುಅಜಬ 2೦19 


ಚೆಂಗಲೂರು, ದಿಪಾಂಕ: 11ನೇ ಮೇ, 2೦೧21 


E ಅಮಬಂಧ:-. 
ಮೈಸೂರು ಜಲ್ಲೆ 
ನ್‌ ಅನುದಾನದ 
ದೇವಸ್ಥಾಸಗಳ ಹೆಸರು (ರೂ.ಲಷ್ನಗಆಲ್ಲ) 


ಸಾರು ನನ್ಗ ನಂಪನಗಾಡು 


ಜೀರ್ಣೋದ್ದಾರ. 


ಶ್ರೀ ವರದರಾಜಸ್ವಾಮಿ ಮತ್ತು ಮಹಾಲಕ್ಷ್ಮೀ 


ತಾಲ್ಲೂಕು `'ತಾಯೊರು "ಗ್ರಾಮ 
ದೇವಾಲಯದ 


bv 


1° 10) SE alsttilest 
(ಎಂ.ಎಲ್‌.ವರಲಜ್ಲೀ) yu 9) 
ಸರ್ಕಾರದ ಅಛೀನ ಕಾಯರ 
ಕಂದಾಯ ಇಲಾಖೆ (ಧಾರ್ಮಿಕ ದತ್ತಿ ಇಲಾಖೆ) 


ಇಂಧ ಈರ 


ಸರ್ಕಾರದ ಆದೇಶ ಸಂಖ್ಯ: ಕಂಇ 87 ಮುಅಬಿ 2020 
ಬೆಂಗಳೂರು. ದಿನಾಂಕ: 25ನೇ ಜೂನ್‌ 2021 


ಮಬಂಧ.- 


(ರೂ.ಲಕ್ಷಗಳಲ್ಲಿ) 


N- ದೇವಸ್ಥಾನಗಳ ಹೆಸರು ಅನುದಾನದ ಮೊತ್ತ 
1. ಶ್ರೀ ಪ್ರಸನ್ನ: ಪೆಂಕಟಿರಮಣ ದೇವಾಲಯ, ಹಳೆಬಂಡಿಕೇರಿ, 
.ಆರ್‌.ಮೊಹಲ್ಲ; ಮೈಸೂರು ನಗರ. 


14:1 pi  onalzidulro) 
ಷಿ ಎಲ್‌.ವರಲಳಕ್ಲೀ೦.- o/s “Ly 
ಸರ್ಕಾರದ ಅಧೀನ ಕಾರ್ಯದರ್ಶೆ 
ಕಂದಾಯ ಇಲಾಖೆ ಹಿಂದೂ ಧಾರ್ಮಿಕ 
ಘಾ ಗಳು ಮತ್ತು ಧರ್ಮಾದಾಯ ಹಕ 


ಔಲಔಿ 2 


ಸರ್ಕಾರದ ಆದೇಶ ಸಂಖ್ಯ: ಕಂಇ 62 ಮುಅಬಿ 2019 
ಬೆಂಗಳೂರು, ದಿನಾ೦ಕ: 23ನೇ ಜುಲೈ 2021 


ಅನುಬಂಧ: 


ಮೈಸೂರು ಜಿಲೆ 
(ರೂ.ಲಕ್ಷಗಳಲ್ಲಿ) 


ದೇವಸ್ಥಾನಗಳ ವಿವರ 


ಗ್ರ ರಾಮ ಮಂದಿರ ದೇವಸ್ಥಾನ, ಆದಿ ಜಾಂಬವ ಅಭಿವೃದ್ದಿ 
ಸಮಿತಿ, ಶಿವಯೋಗಿ 3 ನೇ ಮುಖ್ಯರಸ್ತೆ, ಗಾಂಧಿನಗರ, ಮೈಸೂರು 
ನಗರ, 

ಶ್ರೀ ವಿಶ್ವಕರ್ಮ ಸೀತಾರಾಮ ಮಂದಿರ, ಲಷ್ಕರ್‌ ಮೊಹಲ್ಲಾ 
ವೀರನಗರ, ಮೈಸೂರು ನಗರ, ಮೈಸೂರು ಜಿಲ್ಲೆ. 

ಶ್ರೀಠಾಮ ಮಂದಿರ, ಹಳ್ಳದಕೇರಿ, ಸಬರ್‌ಬನ್‌ ಬಸ್‌ ನಿಲ್ದಾಣದ 
ಹಿಂಭಾಗ, ಮೈಸೂರು ನಗರ, ಮೈಸೂರು ಜಿಲ್ಲೆ. 
ಶ್ರೀರಾಮ ಮಂದಿರ, ಗಾಯಿತ್ರಿಪುರಂ, ನರಸಿಂಹರಾಜ ವಿಧಾನಸಭಾ 
ಕ್ಷೇತ್ರ, ಮೈಸೂರು ನಗರ, ಮೈಸೂರು ಜಿಲ್ಲೆ, 


10.00 


» 7 pM L la 1. 
(4 LG ಸರಲ NY) Op) J 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ ಹಿಂದೂ ಧಾರ್ಮಿಕ 
ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ) 


2.00 |. 


